ಕರ್ನಾಟಕ ವಿಧಾನ ಪರಿಷತ್ತು 


: 919 


: ಶ್ರೀ ಎಸ್‌.ಎಲ್‌. 


: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ 


ಭೋಜೇಗೌಡ (ಶಿಕ್ಷಕರ ಕ್ಷೇತು 


ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರು. 

ಉತ್ತರಿಸಬೇಕಾದ ದಿನಾಂಕ 13/03/2020 

3 ಪ್ರಶ್ನೆ ಉತ್ತರ 

ಸಂ. ೨ ಜಿ 

ಅ)'|ಪುಸ್ತತ `'ವರ್ಷದಕ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಪಸ್ತುತ ವರ್ಷದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಆಡಿಯಲ್ಲಿ 
ಅಡಿಯಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳ | ಆಯ್ಕೆಯಾಗಿರುವ ಫಲಾನುಭವಿಗಳ ಸಂಖ್ಯೆ 
ಸಂಖ್ಯೆ ಎಷ್ಟು (ಜಿಲ್ಲಾವಾರು ವಿವರ 1,50,569. 
ಒದಗಿಸುವುದು) (ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ 

ಒದಗಿಸಲಾಗಿದೆ.) 

ಆ) ಆಯ್ಕೆಯಾಗಿರುವ ಫಲಾನುಭವಿಗಳಲ್ಲಿ ಎಷ್ಟು ಆಯ್ಕೆಯಾಗಿರುವ ಎಲ್ಲಾ 1,50,569 
ಜನರಿಗೆ ಬಾಂಡ್‌ ವಿತರಿಸಲಾಗಿದೆ; ಬಾಂಡ್‌ | ಫಲಾನುಭವಿಗಳಿಗೆ ಬಾಂಡ್‌ ವಿತರಿಸಲು 
ವಿತರಿಸಲು ಬಾಕಿ ಇರುವ ಫಲಾನುಭವಿಗಳ | ಭಾರತೀಯ ಜೀವ ವಿಮಾ ನಿಗಮಕ್ಕೆ ಅನುದಾನ 
ಸಂಖ್ಯೆ ಎಷ್ಟು; ಬಿಡುಗಡೆ ಮಾಡಲಾಗಿದ್ದು, ಬಾಂಡ್‌ಗಳು 

ಮುದ್ರಣದ ಹಂತದಲ್ಲಿದ್ದು, ಮುದ್ರಣಗೊಂಡ ನಂತರ 
ಫಲಾನುಭವಿಗಳಿಗೆ ವಿತರಿಸಲು ಜಿಲ್ಲೆಗಳಿಗೆ 
ರವಾನಿಸಲಾಗುವುದು. 

ಇ) | ವಿಳಂಬಕ್ಕೆ `ಕಾರಣ'`ಏನು``'ಹಾಗೊೂ'`ಯಾವ'] ಆಡಳಿತಾತ್ಮಕ ಕಾರಣಗಳಿಂದಾಗಿ ``2019-20ನೇ 
ಕಾಲಮಿತಿಯೊಳಗೆ ಬಾಂಡ್‌ ವಿತರಿಸಲು | ಸಾಲಿನ ಅನುದಾನವು ಜನವರಿ 2020 ಮತ್ತು 
ಸರ್ಕಾರ ಕ್ರಮ ಕೈಗೊಳ್ಳುವುದು? ಫೆಬ್ರವರಿ 2020ರ ಮಾಹೆಯಲ್ಲಿ ಬಿಡುಗಡೆ 

ಮಾಡಲಾಗಿದ್ದು, ಎಲ್‌.ಐ.ಸಿ ಗೆ ಅನುದಾನವನ್ನು 

ಮರುಹಂಚಿಕೆ ಮಾಡಲಾಗಿದೆ. ಬಾಂಡ್‌ಗಳು 

ಮುದಣದ ಹಂತದಲ್ಲಿದ್ದು, ಮುದ್ರಣಗೊಂಡ ನಂತರ 

ಫಲಾನುಭವಿಗಳಿಗೆ ವಿತರಿಸಲಾಗುವುದು. 
25 

(ಶಶಿಕಲಾ ಅಣ್ಣಾಸ್‌ಹೇಬ್‌ ಜೊಲ್ಲೆ) 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 
ಸಂಖ್ಯೆ: ಮಮ 41 ಮಮಅ 2020 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನ 


ಸಂಖ್ಯೆ:919ಕ್ಕೆ ಅನುಬಂಧ 


ಕ್ರಸಂ ಜೆಲ್ಲೆಯ ಹೆಸರು ಪಸ್ತುತ ವರ್ಷದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ 
ಆಯ್ಕೆಯಾಗಿರುವ ಫಲಾನುಭವಿಗಳ ಸಂಖ್ಯೆ 
1 ಬಾಗಲಕೋಟೆ 4053 
2 ಬೆಂಗಳೊರು ನಗರ 8477 
3 ಬೆಂಗಳೊರು ಗ್ರಾಮಾಂತರ 3080 
4 ಬೆಳಗಾಂ 10606 
5 ಬಳ್ಳಾರಿ 4464 
6 ಬೀದರ್‌ 4878 
7 ಬಿಜಾಪುರ 4176 
8 ಚಾಮರಾಜನಗರ 3995 
9 ಚಿಕ್ಕಮಗಳೂರು 3684 
10 [ಚಿತ್ರದುರ್ಗ 5840 
11 ದಕ್ಷಿಣ ಕನ್ನಡ 3354 
12 ದಾವಣಗೆರೆ 6094 
13 ಧಾರವಾಡ 6430 
14 ಗದಗ 3636 
15 ಕಲ್ಬುರ್ಗಿ 5೦39 
16 ಹಾಸನ 5432 
17 ಹಾಷೇರಿ 5448 
1 ಕೊಡಗು 1153 
179 ಕೋಲಾರ 2229 
20 ಕೊಪ್ಪಳ 2247 
21 ಮಂಡ್ಯ 6302 
p0) ಮೈಸೂರು 8449 
23 ರಾಯೆಚೊರು 5292 
24 ಶಿವಮೊಗ್ಗ 4807 
25 ತುಮಕೂರು 10654 
26 ಉಡುಪಿ 2385 
77 [ಉತ್ತರ ಕನ್ನಡ 5102 
28 ರಾಮನಗರ 3652 
29 ಚಿಕ್ಕಬಳ್ಳಾಪುರ 4807 
30 ಯಾದಗಿರಿ 4204 
ಒಟ್ಟು 150569 


